KA/ BG-GPO/2515/\WPP-47/2009-2011 





ಕರ್ನಾಟಕ ರಾ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೊರು, ಗುರುವಾರ, ಏಪ್ರಿಲ್‌ ೯, ೨೦೦೯ (ಚೈತ್ರ ೧೯, ಶಕ ವರ್ಷ ೧೯೩೧) ಸಂಚಿಕೆ ೧೫ ೧೫ 








ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾ ೦ಗದ ಮೇರೆಗೆ ರಾಜ್ಯ ಪಾಲರು ಮಾಡಿದ ನಿಯಮ ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 25 ಎಫ್‌ಎಎಫ್‌ 2006, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌ 2008 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ (1964ನೇ ಇಸವಿಯ ಕಾಯ್ದೆ 5)ರ ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲ್ಲೂಕು, 
ಬಾಚಳ್ಳಿ ಗ್ರಾಮದ ಜಮೀನುಗಳನ್ನು ಈ ಅಧಿಸೂಚನೆಯು ಗೆಜೆಟ್‌ನಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ 
“ಮೀಸಲು ಅರಣ್ಯ”ವೆಂದು ಈ ಮೂಲಕ ಘೋಷಿಸಿದೆ. 


( 








ಅನುಸೂಚಿ: 
1 ಜಿಲ್ಲೆ : ಚಾಮರಾಜನಗರ 
2. ತಾಲ್ಲೂಕು : ಗುಂಡ್ಲುಪೇಟೆ 
3. ಹೋಬಳಿ :  ಹಂಗಳಾ 
4. ಗ್ರಾಮ :  ಬಾಚಳ್ಳಿ 
5. ಗ್ರಾಮ 
ಸರ್ವೆ ನಂ. ವಿಸ್ತೀರ್ಣ 
ಎ. ಗುಂ. ಹೆಕ್ಟೇರ್‌ 
ಬಾಚಳ್ಳಿ 247 342 02 138.40 
246 103 31 42.00 
ಒಟ್ಟು 445 33 180.40 
6. ಅರಣ್ಯದ ಹೆಸರು : ಬಾಚಳ್ಳಿ ಸರ್ವೆ ನಂ.247 ಮತ್ತು 246ರಲ್ಲಿನ ಮೀಸಲು 
ಅರಣ್ಣ 


(೩೦೫) 


೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೪ಎ 





2) 


3) 


4) 


5) 


: ಚಕ್ತುಬಂದಿ : 

ಅ. ಉತ್ತರಕ್ಕೆ ಬಾಚಳ್ಳಿ ಸರ್ವೆ ನಂ.273. ಬಾಚಳ್ಳಿಯ ಇತರೆ ಸರ್ವೆ 
ನಂ.ಗಳ ಸಾಗುವಳಿ ಭೂಮಿ. 

ಆ. ಪೂರ್ವಕ್ಕೆ :  ಬಾಚಳ್ಳಿ ಸರ್ವೆ ನಂ.246 ಹೆಗ್ಗವಾಡಿ ಎಸ್‌.ಎಫ್‌. 

ಇ. ದಕ್ಷಿಣಕ್ಕೆ :  ಎಲಚಟ್ಟಿ ಬೌಂಡ್ರಿ ಹೆಗ್ಗವಾಡಿ ಎಸ್‌.ಎಫ್‌. ಲೆಗ್ಗವಾಡಿ 
ಎಸ್‌.ಎಫ್‌. ಬಾಚಳ್ಳಿ ಸರ್ವೆ ನಂ.246. 

ಈ. ಪಶ್ಚಿಮಕ್ಕೆ : ಎಲಚಟ್ಟಿ ಬೌಂಡ್ರಿ ಬಾಚಳ್ಳಿಯ ಇತರೆ ಸರ್ವೆ ನಂ.ಗಳ 
ಸಾಗುವಳಿ ಭೂಮಿ. 


ಮೇಲ್ಕಂಡ ಕಾಯ್ದೆಯ ಕಲಂ ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು, ಕೊಳ್ಳೇಗಾಲ ಉಪ ವಿಭಾಗದ ಸಹಾಯಕ 
ಆಯುಕ್ತರು (ಆಸಿಸೆಂಟ್‌ ಕಮೀಷನರ್‌) ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿ, ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ, ವಿಚಾರಣೆ ಮಾಡಿ, ತೀರ್ಮಾನಿಸುವುದು. 
ಮೇಲ್ಕಂಡ ಕಾಯ್ದೆಯ ಕಲಂ-4(2) ಪ್ರಕಾರ ಕರ್ನಾಟಕ ಸರ್ಕಾರವು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಳ್ಳೇಗಾಲ 
ವಿಭಾಗ, ಕೊಳ್ಳೇಗಾಲ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು, ಅರಣ್ಯ 
ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 
ಮೇಲ್ಕಂಡ ಅಧಿನಿಯಮ 1. 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಉಪ ವಿಭಾಗದ ಸಹಾಯಕ ಆಯುಕ್ತರು 
(ಅಸಿಸ್ಟೆಂಟ್‌ ಕಮೀಷನರ್‌) ಕೊಳ್ಳೆಗಾಲ ಇವರು ಯಾವುದೇ ಆದೇಶ ಹೊರಡಿಸಿದ ದಿನಾಂಕದಿ೦ದ ಮೂರು ತಿಂಗಳೊಳಗೆ 
ಬಾಧಿತರಾದ ವ್ಯಕ್ತಿಗಳು ಮೇಲ್ಮನವಿಯನ್ನು ಸದರಿ ಕಾಯ್ದೆಯ ಕಲಂ 16(1)ರ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ 
ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಬಹುದಾಗಿರುತ್ತದೆ. 
ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಭಾದಿತರಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಪ್ರಕರಣ 
16(2)ನೇ ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ 
ಸಲ್ಲಿಸಬಹುದು. 

ಗಡಿ ವಿವರ 


ಉತ್ತರ :-ಸರ್ವೆ ರೇಖೆಯು ಬಾಚಳ್ಳಿ ಗ್ರಾಮ ಸರ್ವೆ ನಂ. 247ರ ವಾಯುವ್ಯ ಮೂಲೆಯಾದ ಬಾಜಳ್ಳಿ ಲೊಕ್ಕೆರೆ ಮತ್ತು 
ಯಲಚಟ್ಟಿ ಗ್ರಾಮಗಳ ಮಲಕುಪ್ಪೆ ಬಾಂದ್‌ನಿಂದ ಪೂರ್ವಾಭಿಮುಖವಾಗಿ ದಕ್ಷಿಣಾಭಿಮುಖವಾಗಿ ಹೀಗೆ ಎಲ್ಲಾ ದಿಕ್ಕುಗಳ 
ಅಭಿಮುಖವಾಗಿ ಸರ್ವೆ ನಂ. 247 ಮತ್ತು 246ರ ಉತ್ತರ ಗಡಿ ರೇಖೆಯಲ್ಲಿ ಸರ್ವೆ ಸ್ಥಳ 1 ರಿಂದ ಹೊರಟು ಸರ್ವೆ ಸ್ಥಳ 
48ನ್ನು ಸದರಿ ಗ್ರಾಮ ಸರ್ವೆ ನಂಬರ್‌ 246ನ್ನು ಮತ್ತು 245ರ ಗಡಿ ಮಧ್ಯೆ ರೇಖೆಯಲ್ಲಿ (ಒಂದು ಸ್ಥಳವನ್ನು) ಈ ಕೆಳಕಂಡ 
ಕೋನ ಮತ್ತು ದೂರಗಳಲ್ಲಿ ತಲುಪುತ್ತದೆ. 





















































ಕಲುಕಂಬ ಇದ ಧದ 
ಣಾ (ಡಿಗಿಗಳಲ್ಲಿ) (20ಮೀ.ಸರಪಳಿಗಳಲ್ಲಿ) 
1-8 86° 44.00 
8-9 IAI 6.00 
9-10 93°30 5.00 
10-11 102° 8.00 
11-12 190° 7.00 
12-13 201° 6.50 
13-14 271730 9.00 
14-15 189° 9.00 
15-16 191° 4.00 
16-17 270° 6.00 
ai 185% 5.50 
18-19 969 5.00 
19-20 87° 7.50 
20-21 8 9.00 
ಎ21 97? 3.00 































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೩೦೭ 
22-35 83° 5.00 
23-24 67° 7.50 
24-25 1869 9.50 
25-26 91° 8.50 
26-27 105° 3.00 
27೭28 91°30 3.50 
28-29 20° 4.50 
29-30 332° 2.00 
30-31 128° 7.00 
31-32 134° 8.00 
32-33 829 6.00 
33-34 64° 5.50 
34-35 159 3.50 
35-36 353° 4.00 
36-37 236130 4.00 
37-38 260° 3.50 
38-39 259 3.50 
39-40 360° 6.50 
40-41 89° 15.00 
41-42 91 4.00 
42-43 211730 2.50 
43-44 113130 4.00 
44-45 84° 4.00 
45-46 76° 5.50 
46-47 ಕ 9.50 
47-48 97° 27.50 

















ಪೂರ್ವ ಮತ್ತು ದಕ್ಷಿಣ :- ಸರ್ವೆ ರೇಖೆಯು ಸರ್ವೆ ಸ್ಥಳ 48ರಿ೦ದ ನೈರುತ್ಯ ಮತ್ತು ದಕ್ಷಿಣಾಭಿಮುಖವಾಗಿ ಹೊರಟು 
ಯಲಚೆಟ್ಟಿ ಗಡಿ ಮತ್ತು ಮಾಯೂರು ಸ್ಟೇಟ್‌ ಫಾರೆಸ್ಟ್‌ ಗಡಿ ಸೇರುವ ಬಾಂದ್‌ನ ಸರ್ವೆ ಸ್ಥಳ 62ನ್ನು ಈ ಕೆಳಕಂಡ ಕೋನ 
ಮತ್ತು ದೂರಗಳಲ್ಲಿ ತಲುಪುತ್ತದೆ. 


ಪಶ್ಚಿಮಕ್ಕೆ ಸ 


ಪಿ.ಆರ್‌. 264 

















ಕೋನ ದೂರ 
ಕಲುಕಂಬ 
ಇ (ಡಿಗಿಗಳಲ್ಲಿ) (20ಮೀ.ಸರಪಳಿಗಳಲ್ಲಿ) 
48-55 239° 80.00 
55362 192° 40.00 











ಸರ್ವೆ ರೇಖೆಯು ಸರ್ವೆ ಸ್ಥಳ 62ರಿಂದ ಸದರಿ ಗ್ರಾಮದ 
ವಾಯುವ್ಯಾಭಿಮುಖವಾಗಿ ಹೊರಟು ಪ್ರಾರಂಭಿಕ ಸ್ಥಳ 1ನ್ನು ತಲುಪುತ್ತದೆ. 











ಸತಾ ಕೋನ ದೂರ 
ಬಾ (ಡಿಗಿಗಳಲ್ಲಿ) (20ಮೀ.ಸರಪಳಿಗಳಲ್ಲಿ) 
62-1 321° 124.00 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 


ಅರಣ್ಯ ಪರಿಸರ ಮತು ಜೀವಿ ಪರಿಸ್ಥಿತಿ ಶಾಸ ಇಲಾಖೆ 
೨ ಮೆ 


ಸರ್ವೆ ನಂ. 247ರ ಪಶ್ಚಿಮ ಗಡಿ ರೇಖೆಯಲ್ಲಿ 


೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ:ಅಪಜೀ 176 ಎಫ್‌ಎಎಫ್‌ 2007, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌ 2008 
1) ಕರ್ನಾಟಕ ಅರಣ್ಯ ಕಾಯ್ದೆ 1963ರ (1964ನೇ ಇಸವಿಯ ಕಾಯ್ದೆ 5) ಕಲಂ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ತಾಲ್ಲೂಕು, 
ಮತ್ತೂರು ಹೋಬಳಿ, ಮುನ್ನೂರಹಳ್ಳಿ ಗ್ರಾಮದ ಜಮೀನುಗಳನ್ನು ಈ ಅಧಿಸೂಚನೆಯು ಗೆಜೆಟ್‌ನಲ್ಲಿ ಪ್ರಕಟಗೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ “ಮೀಸಲು ಅರಣ್ಯ” ವೆಂದು ಘೋಷಿಸಲಾಗಿದೆ. 


: ಅನುಸೂಚಿ : 
1. ಜಿಲ್ಲೆ ತ್ತ ಶಿವಮೊಗ್ಗ 
2. ತಾಲ್ಲೂಕು ; ತೀರ್ಥಹಳ್ಳಿ 
3. ಹೋಬಳಿ : ಮತ್ತೂರು 
4. ಗ್ರಾಮ :  ಮುನ್ನೂರಹಳ್ಳಿ 
5, ಅರಣ್ಯದ ಹೆಸರು ತ ಮೃಗವಧೆ ಮೀಸಲು ಅರಣ್ಯ ವಿಸ್ತರಣೆ 


ಬ್ಲಾಕ್‌ - 1ರಿಂದ ೪ 
















































































i ಡಿ ಸರ್ವೆ ವಿಸ್ತೀರ್ಣ 
ಈ Bt ನಂ. ಎ ಗು 
1 ಮುನ್ನೂರಹಳ್ಳಿ 46 67 |20 
32 71 | 00 

19 9 |00 

35 13 | 00 

45 20110 

41 6 | 00 

ಒಟ್ಟು 186 | 39 

1 ಮುನ್ನೂರಹಳ್ಳಿ 35 10 | 00 
19 10 | 00 

20 5115 

ಒಟ್ಟು 25.15 

1! ಮುನ್ನೂರಹಳ್ಳಿ 24 10 |00 
IV ಮುನ್ನೂರಹಳ್ಳಿ 24 8 !00 
V ಮುನ್ನೂರಹಳ್ಳಿ 45 21 | 00 
ಒಟ್ಟು 251 [14 





2. ಮೇಲ್ಕಂಡ ಕಾಯ್ದೆಯ ಕಲಂ ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು, ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಶಿವಮೊಗ್ಗ 
ಇವರನ್ನು ಈ ಪ್ರಕರಣದ ವಿಚಾರಣಾಧಿಕಾರಿ ಹಾಗೂ ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ ನೇಮಿಸಿದ್ದು, ಈ ಮೇಲೆ 
ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ, 
ವಿಚಾರಣೆ ಮಾಡಿ. ತೀರ್ಮಾನಿಸುವುದು. 

3. ಮೇಲ್ಕಂಡ ಕಾಯ್ದೆಯ ಕಲಂ-4(2) ಪ್ರಕಾರ ಕರ್ನಾಟಕ ಸರ್ಕಾರವು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಮೊಗ್ಗ 
ವಿಭಾಗ, ಶಿವಮೊಗ್ಗ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು, ಅರಣ್ಯ ಇಲಾಖೆಯ 
ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 

4. ಮೇಲ್ಕಂಡ ಅಧಿನಿಯಮ 1], 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಯಾವುದೇ 
ಯಾವುದೇ ಆದೇಶ ಹೊರಡಿಸಿದ ದಿನಾಂಕದಿ೦ದ ಮೂರು ತಿ೦ಗಳೊಳಗೆ ಬಾಧಿತರಾದದ ವ್ಯಕ್ತಿಗಳು ಮೇಲ್ಮನವಿಯನ್ನು ಸದರಿ 
ಕಾಯ್ದೆಯ ಕಲಂ 161ರ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಬಹುದಾಗಿರುತ್ತದೆ. 

5. ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಭಾದಿತರಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಪ್ರಕರಣ 
16(2)ನೇ ಪ್ರಕಾರ ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ 
ಸಲ್ಲಿಸಬಹುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೩೦೯ 








ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - 1 ರ ಸರಹದ್ದು ವಿವರಗಳು 

ಉತ್ತರ : - ಮುನ್ನೂರಹಳ್ಳಿ ಗ್ರಾಮ ಸ.ನಂ.46ರ ಉಳಿದ ಭಾಗ ಮತ್ತು ಕ್ಯಾದಿಗೆರೆ ಗ್ರಾಮದ ಗಡಿ. 
ಪೂರ್ವ: - ಮುನ್ನೂರಹಳ್ಳಿ ಗ್ರಾಮ ಸ.ನಂ.45ರ ಉಳಿದ ಭಾಗ, ಸ.ನಂ. 7, 43 ಹಾಗೂ ಮೃಗವಧೆ ಮೀಸಲು ಅರಣ್ಯ ಗಡಿ 

(ಮುನ್ನೂರಹಳ್ಳಿ ಗ್ರಾಮ ಸ.ನಂ. 46, 4 32ರ ಅರಣ್ಯ ಭಾಗ) 
ದಕ್ಷಿಣ : - ಮೃಗವಧೆ ಗ್ರಾಮದ ಗಡಿ 
ಪಶ್ಚಿಮ :- ಮುನ್ನೂರಹಳ್ಳಿ ಗ್ರಾಮ ಸ.ನಂ. 19, 35ರ ಉಳಿದ ಭಾಗ, ಸ.ನಂ. 40, 39, 38, 37ರ ಗಡಿ, ಕ್ಯಾದಿಗೆರೆ ಗ್ರಾಮದ 

ಗಡಿ. 
ಉತ್ತರ: ಕ್ಯಾದಿಗೆರೆ ಗ್ರಾಮ ಸ.ನಂ.242ರ ಈಶಾನ್ಯ ಮೂಲೆ ಅಂದರೆ ಮುನ್ನೂರಹಳ್ಳಿ ಗ್ರಾಮ ಸ.ನಂ.46ರ ಎರಡು ಗುಪ್ಪೆ 
ಬಾಂದು (ಸ್ಥಾನ ಸಂಖ್ಯೆ 35) ಸ್ಥಿರವಾಗಿರುತ್ತದೆ. ಅಲ್ಲಿಂದ ಈಶಾನ್ಯಾಭಿಮುಖವಾಗಿ ಸ.ನಂ.46ರಲ್ಲಿ 9-0 ಸರಪಳಿ ಚಲಿಸಿ ಸ್ಥಾನ 
ಸಂಖ್ಯೆ 2 (ಮುನ್ನೂರಹಳ್ಳಿ ಗ್ರಾಮ ಸ.ನಂ. 48, 46ರ ಗಡಿ ಕೆರೆದಂಡೆಯ ವಾಯುವ್ಯ ಮೂಲೆ) ಸೇರುತ್ತದೆ. ಅಲ್ಲಿಂದ 
ಸ.ನಂ.48ರ ಗಡಿಯ ಮುಖಾಂತರ 4.5 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 3 ಸೇರುತ್ತದೆ. ಅಲ್ಲಿಂದ ಈಶಾನ್ಯಾಭಿಮುಖವಾಗಿ 
16.50 ಸರಪಳಿ ಚಲಿಸಿ ಕ್ಯಾದಿಗೆರೆ ಗ್ರಾಮ ಮತ್ತು ಮುನ್ನೂರಹಳ್ಳಿ ಸ.ನಂ.45ರ ಪಶ್ಚಿಮ ಮೂಲೆ, ಎರಡು ಗುಪ್ಪೆ ಬಾಂದು ಸ್ಥಾನ 
ಸಂಖ್ಯೆ 4 ಸೇರುತ್ತದೆ. ಅಲ್ಲಿಂದ ಕ್ಯಾದಿಗೆರೆ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ ಸ.ನಂ.45ರ ಸಾಮಾನ್ಯ ಗಡಿಯಲ್ಲಿ 
ಈಶಾನ್ಯಾಬಿಮುಖವಾಗಿ 40-00 ಸರಪಳಿ ಚಲಿಸಿ ಕ್ಯಾದಿಗೆರೆ ಗ್ರಾಮ, ಮುನ್ನೂರಹಳ್ಳಿ ಗ್ರಾಮ ಸ.ನಂ.45ರ ಎರಡು ಗುಪ್ಪೆ 
ಬಾಂದು ಅಂದರೆ ಸ್ಥಾನ ಸಂಖ್ಯೆ 6 ಸೇರುತ್ತದೆ. 

ಅಳತೆ ತಪಶೀಲುಗಳು 




















ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
35-2 65° 9-00 
2-3 093° 4-50 
3-4 049° 16-00 
4-5 053° 13-00 
5-6 071° 27-00 

















ಪೂರ್ವಕ್ಕೆ:-ಪುನಃ ಅಲ್ಲಿಂದ ನೈರುತ್ಕಾಭಿಮುಖವಾಗಿ ಸ.ನಂ.45 ಹಾಗೂ 44, 43ರ ಸಾಮಾನ್ಯ ಗಡಿಯಲ್ಲಿ 40-25 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ 9 ಸೇರುತ್ತದೆ. ಅಲ್ಲಿಂದ ಸ.ನಂ. 45, 41ರ ಸಾಮಾನ್ಯ ಗಡಿಯಲ್ಲಿ (ಮೃಗವಧೆ ಮೀಸಲು ಅರಣ್ಯದ ಗಡಿ) 
ಪಶ್ಚಿಮಾಭಿಮುಖವಾಗಿ 21-00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 4 ಸೇರುತ್ತದೆ. ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ಸ.ನಂ.46, 
41ರಲ್ಲಿ ಮೃಗವಧೆ ಮೀಸಲು ಅರಣ್ಯದ ಸೀಮಾಗಡಿಯಲ್ಲಿ 49-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 11 ಅಂದರೆ ಮುನ್ನೂರಹಳ್ಳಿ 
ಗ್ರಾಮ ಸ.ನಂ.41, 32, 35ರ ಮೂರು ಗುಪ್ಪೆ ಬಾಂದು ಸೇರುತ್ತದೆ. ಅಲ್ಲಿಂದ ಆಗ್ನೇಯಾಭಿಮುಖವಾಗಿ ಮೃಗವಧೆ ಮೀಸಲು 
ಅರಣ್ಯದ ಸೀಮಾಗಡಿಯಲ್ಲಿ 36-50 ಸರಪಳಿ ಚಲಿಸಿ ಮೃಗವಧೆ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ ಸ.ನಂ.32ರ ಎರಡು 
ಗುಪ್ಪೆ ಬಾಂದು ಸ್ಥಾನ ಸಂಖ್ಯೆ 12 ತಲುಪುತ್ತದೆ. 
ಅಳತೆ ತಪಶೀಲುಗಳು 
































ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
6-A1 231° 10-50 
A1-B1 243° 7-50 
B1-C1 310° J 
C1-D1 2839 3-50 
01-51 203° 2-00 
E1-F1 191" 4-50 
F1-G1 98" 3-50 
G1-H1 214° 3-50 
H1-9 182° 3-50 
































೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೪ಎ 
9-10 272° 16-00 
10-4 290° 5-00 
ಸ 184° 49-00 
11-12 152° 36-50 

















ದಕ್ಷಿಣ:- ಪುನಃ ಅಲ್ಲಿಂದ ವಾಯುವ್ಯಾಭಿಮುಖವಾಗಿ ಮೃಗವಧೆ ಗ್ರಾಮ ಮತ್ತು ಮುನ್ನೂರಹಳ್ಳಿ ಗ್ರಾಮ ಸ.ನಂ.32ರ ದಕ್ಷಿಣದ 
ಸೀಮಾ ಸಾಮಾನ್ಯ ಗಡಿಯಲ್ಲಿ 43-00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ ಆರ್‌ (ಅ೦ದರೆ ಮುನ್ನೂರಹಳ್ಳಿ ಗ್ರಾಮ ಸ.ನಂ.19, 32 
ಹಾಗೂ ಮೃಗವಧೆ ಗ್ರಾಮದ 3 ಗುಪ್ಪೆ ಬಾಂದು ತಲುಪುತ್ತದೆ. ಅಲ್ಲಿಂದ ಅದೇ ಸಾಮಾನ್ಯ ಗಡಿಯಲ್ಲಿ 5-0 ಸರಪಳಿ ಚಲಿಸಿ 
ಸ್ಥಾನ ಸಂಖ್ಯೆ 20 ತಲುಪುತ್ತದೆ. 

ಅಳತೆ ತಪಶೀಲುಗಳು 























ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
12-13 2539 7-50 
13-R 217 35-50 
R-20 231° 5-00 








೩ 


ಶ್ಲಿಮ:- ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.19ರಲ್ಲಿ ಈಶಾನ್ಯಾಭಿಮುಖವಾಗಿ 11-50 ಸರಪಳಿ ಚಲಿಸಿ ಸ್ಥಾನ 
ಸಂಖ್ಯೆ 21 ತಲುಪುತ್ತದೆ. ಅಲ್ಲಿಂದ ಪೂರ್ವಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ./, 32ರಲ್ಲಿ 34-50 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ ಡಿ ತಲುಪುತ್ತದೆ. ಅಲ್ಲಿಂದ ವಾಯುವ್ಯಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ. 32ರಲ್ಲಿ 30-50 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ ಎ ತಲುಪುತ್ತದೆ. ಅಲ್ಲಿಂದ ಸರ್ವೆ ನಂ.32, 19ರಲ್ಲಿ ನೈರುತ್ಕಾಭಿಮುಖವಾಗಿ 16-00 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ 21 ತಲುಪುತ್ತದೆ. ಅಲ್ಲಿಂದ ವಾಯುವ್ಯಾಭಿಮುಖವಾಗಿ 9-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 5 
ತಲುಪುತ್ತದೆ. ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.19ರಲ್ಲಿ ಉತ್ತರಾಭಿಮುಖವಾಗಿ 12-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 31 
ಅಂದರೆ ಮುನ್ನೂರಹಳ್ಳಿ ಗ್ರಾಮ ಸ.ನಂ. 35, 19, 32ರ ಮೂರಗುಪ್ಪೆ ಬಾ೦ದು ತಲುಪುತ್ತದೆ. ಅಲ್ಲಿಂದ ಮುನ್ನೂರಹಳ್ಲಿ ಗ್ರಾಮ 
ಸ.ನಂ.35ರಲ್ಲಿ ಈಶಾನ್ಯಾಭಿಮುಖವಾಗಿ 33-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 32 ಅಂದರೆ (ಮುನ್ನೂರಹಳ್ಳಿ ಗ್ರಾಮ ಸ.ನಂ.40, 
35ರ ಎರಡು ಗುಪ್ಪೆ ಬಾಂದು) ತಲುಪುತ್ತದೆ. ಅಲ್ಲಿಂದ ಉತ್ತರಾಭಿಮುಖವಾಗಿ ಸ.ನಂ.40ರ ಪೂರ್ವದ ಸೀಮಾಗಡಿಯಲ್ಲಿ 15- 
0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 33 ತಲುಪುತ್ತದೆ. ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ. 40, 39, 
38, 37ರ ಉತ್ತರದ ಸೀಮಾಗಡಿಯಲ್ಲಿ ಅಂಚಿನಲ್ಲಿ 26-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 34 ಅಂದರೆ ಸ.ನಂ.37, 46 ಹಾಗೂ 
ಕ್ಯಾದಿಗೆರೆ ಗ್ರಾಮದ ಮೂರುಗುಪ್ಪೆ ಬಾಂದು ಸೇರುತ್ತದೆ. ಅಲ್ಲಿಂದ ಈಶಾನ್ಯಾಭಿಮುಖವಾಗಿ ಕ್ಯಾದಿಗೆರೆ ಗ್ರಾಮ ಹಾಗೂ 
ಮುನ್ನೂರಹಳ್ಳಿ ಗ್ರಾಮ ಸ.ನಂ. 46ರ ಸಾಮಾನ್ಯ ಗಡಿಯಲ್ಲಿ 23-00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 35 ತಲುಪುತ್ತದೆ. 
ಅಳತೆ ತಪಶೀಲುಗಳು 









































ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
20-21 394 11-50 
6 830 5-00 
L-K 187° 3-50 
K-J 97? 9-00 
J-| 4° 3-50 
-H 56° 2-00 
H-G 108° 3-00 
G-F 37° 1-00 
F-E 969 4-50 
5-0 9 3-00 
೧-0 326° 6-50 
C-B 267° 6-00 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೩೧೧ 





















































B-A 288° 18-00 
A-0 138° 8-00 
N-21 200° 6-50 
21-S 111 9-00 
5-7 11° 4-50 
T-31 323° 8-00 
31-32 750 33-00 
32-33 357° 15-00 
33-34 263° 26-00 
34-35 26° 23-00 
ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - ॥ ರ ಸರಹದ್ದು ವಿವರಗಳು 

ಅ) ಉತ್ತರಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ.35ರ ಉಳಿದ ಭಾಗ. 

ಆ) ಪೂರ್ವಕ್ಕೆ  : ಮುನ್ನೂರಹಳ್ಳಿ ಗ್ರಾಮ ಸ.ನಂ. 35, 19, 20ರ ಉಳಿದ ಭಾಗ. 

ಇ) ದಕ್ಷಿಣಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ. 20ರ ಉಳಿದ ಭಾಗ. 


ಈ) ಪಶ್ಚಿಮಕ್ಕೆ: ಕ್ಯಾದಿಗೆರೆ ಗ್ರಾಮದ ಗಡಿಗೆ ಹೊಂದಿಕೊಂಡ ಹಳ್ಳದ ದಂಡೆ. 
ಉತ್ತರ: ಮುನ್ನೂರಹಳ್ಳಿ ಗ್ರಾಮ ಸ.ನಂ.18ರ ದಕ್ಷಿಣ ಮೂಲೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ 2-78 ಸರಪಳಿ ದೂರದಲ್ಲಿ ಪ್ರಾರಂಭಿಕ 
ಸ್ಥಾನವು ಕ್ಯಾದಿಗೆರೆ ಗ್ರಾಮದ ಗಡಿಗೆ ಹೊಂದಿಕೊಂಡ ಹಳ್ಳದ ದಂಡೆಯಲ್ಲಿ ಸ್ಥಾನ ಸಂಖ್ಯೆ 30 ಸ್ಥಿರವಾಗಿದ್ದು, ಅಲ್ಲಿಂದ 
ಪೂರ್ವಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ.35ರಲ್ಲಿ 21-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ; 2 ಸೇರುತ್ತದೆ. 

ಅಳತೆ ತಪಶೀಲುಗಳು 




















ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
30-2 102° 21-50 





ಪೂರ್ವ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.35, 19, 20ರಲ್ಲಿ ನೈರುತ್ಕಾಭಿಮುಖವಾಗಿ 14-50 ಸರಪಳಿ ಚಲಿಸಿ 
ಸ್ಥಾನ ಸಂಖ್ಯೆ 5 ಸೇರುತ್ತದೆ. 
ಅಳತೆ ತಪಶೀಲುಗಳು 

















ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
2-3 196° 3-50 
3-4 2೦ 6-50 
4-5 209° 4-50 














ದಕ್ಷಿಣ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.20ರಲ್ಲಿ ಪಶ್ಚಿಮಾಭಿಮುಖವಾಗಿ 27-05 ಸರಪಳಿ ಚಲಿಸಿ ಸ್ಥಾನ 
ಸಂಖ್ಯೆ 11 ಅಂದರೆ ಕ್ಯಾದಿಗೆರೆ ಗ್ರಾಮದ ಗಡಿಗೆ ಹೊಂದಿಕೊಂಡ ಹಳ್ಳದ ದಂಡೆಯನ್ನು (ಮುನ್ನೂರಹಳ್ಳಿ ಗ್ರಾಮ ಸ.ನಂ.19ರ 
ಮೂಲೆ) ಸೇರುತ್ತದೆ. 

ಅಳತೆ ತಪಶೀಲುಗಳು 























ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
5-6 289° 3-80 
6-7 307° 5-00 
7-8 2889 8-00 
8-9 274° 3-25 
9-10 8° 50 
10-11 286° 4-50 

















೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೪ಎ 





ಪಶ್ಚಿಮ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.19 ಹಾಗೂ ಕ್ಯಾದಿಗೆರೆ ಗ್ರಾಮದ ಗಡಿಗೆ ಹೊಂದಿಕೊಂಡ ಹಳ್ಳದ 
ದಂಡೆಯಲ್ಲಿ ಈಶಾನ್ಯಾಭಿಮುಖವಾಗಿ ಹಳ್ಳದ ಅಂಚಿನಲ್ಲಿ 11-30 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 30 ಸೇರುತ್ತದೆ. 
ಅಳತೆ ತಪಶೀಲುಗಳು 




















ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
11-12 829 4-50 
12-13 47° 5-0 
13-30 31" 1-80 











ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - ॥॥ ರ ಸರಹದ್ದು ವಿವರಗಳು 





ಅ) ಉತ್ತರಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ ಉಳಿದ ಭಾಗ. 
ಆ) ಪೂರ್ವಕ್ಕೆ : ಮೃಗವಧೆ ಗ್ರಾಮದ ಗಡಿ. 

ಇ) ದಕ್ಷಿಣಕ್ಕೆ : ಅಂಗಳಗೊಡಗಿ ಗ್ರಾಮದ ಗಡಿ. 

ಈ) ಪಶ್ಚಿಮಕ್ಕೆ  : ಮುನ್ನೂರಹಳ್ಳಿ ಗ್ರಾಮದ ಸ.ನಂ.24ರ ಉಳಿದ ಭಾಗ. 


ಉತ್ತರ: ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ ಸ್ಥಾನ ಸಂಖ್ಯೆ 16 ಸ್ಥಿರವಾಗಿರುತ್ತದೆ. ಅಲ್ಲಿಂದ ಪೂರ್ವಾಭಿಮುಖವಾಗಿ 13-0 
ಸರಪಳಿ ಚಲಿಸಿ ಮೃಗವಧೆ ಗ್ರಾಮದ ಗಡಿಯ ಹಳ್ಳದ ದಂಡೆಯಲ್ಲಿ ಸ್ಥಾನ ಸಂಖ್ಯೆ 18 ಸೇರುತ್ತದೆ. 


ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
16-17 123° 7-00 
17-18 97° 6-00 














ಪೂರ್ವ: ಪುನ: ಅಲ್ಲಿಂದ ಮೃಗವಧೆ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ 


ನೈರುತ್ಕಾಭಿಮುಖವಾಗಿ 10-50 ಸರಪಳಿ ಚಲಿಸಿ ಅಂಗಳಗೊಡಗಿ ಗ್ರಾಮ ಮೃಗವಧೆ ಗ್ರಾಮ ಮುಕ್ಕುಪ್ಪೆ 


14) ಸೇರುತ್ತದೆ. 


ಸಾಮಾನ್ಯ ಗಡಿಯಲ್ಲಿ 


ಬಾಂದು (ಸ್ಥಾನ ಸಂಖ್ಯೆ 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
18-14 209° 10-50 











ದಕ್ಷಿಣ: ಪುನಃ ಅಲ್ಲಿಂದ ವಾಯುವ್ಯಾಭಿಮುಖವಾಗಿ ಅಂಗಳಗೊಡಗಿ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ 
ಸಾಮಾನ್ಯ ಗಡಿಯಲ್ಲಿ 11-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 15 (ಎರಡು ಗುಪ್ಪೆ ಬಾಂದು) ಸೇರುತ್ತದೆ. 


ಅ) ಉತ್ತರಕ್ಕೆ 
ಆ) ಪೂರ್ವಕ್ಕೆ 
ಇ) ದಕ್ಷಿಣಕ್ಕೆ 
ಈ) ಪಶ್ಚಿಮಕ್ಕೆ 


ಅಳತೆ ತಪಶೀಲುಗಳು 





ಸ್ಥಾನದಿಂದ ಸ್ಥಾನಕ್ಕೆ 
(ಕಲ್ಲುಕಂಬ) 


ಬೇರಿಂಗ್‌ 
ಡಿಗಿಗಳಲ್ಲಿ 


1 


ಉದ್ದ ಸರಪಳಿಗಳಲ್ಲಿ 
ಸರಪಳಿ ಇ 66 ಅಡಿಗಳು 








14-15 








307° 


11-50 








ಅಳತೆ ತಪಶೀಲುಗಳು 





ಸ್ಥಾನದಿಂದ ಸ್ಥಾನಕ್ಕೆ 
(ಕಲ್ಲುಕಂಬ) 


ಬೇರಿಂಗ್‌ 
ಡಿಗಿಗಳಲ್ಲಿ 


1 


ಉದ್ದ ಸರಪಳಿಗಳಲ್ಲಿ 
ಸರಪಳಿ ಇ 66 ಅಡಿಗಳು 








15-16 








18° 


7-0 











ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - 0/ ರ ಸರಹದ್ದು ವಿವರಗಳು 


: ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ ಉಳಿದ ಭಾಗ. 
: ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ ಉಳಿದ ಭಾಗ. 

: ಅಂಗಳಗೊಡಗಿ ಗ್ರಾಮದ ಗಡಿ. 

: ಮುನ್ನೂರಹಳ್ಳಿ ಗ್ರಾಮದ ಸ.ನಂ.24ರ ಉಳಿದ ಭಾಗ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೩೧೩ 





ಉತ್ತರ: ಮುನ್ನೂರಹಳ್ಳಿಗ್ರಾಮ ಸ.ನಂ.24ರಲ್ಲಿ ಸ್ಥಾನ ಸಂಖ್ಯೆ 3 ಸ್ಥಿರವಾಗಿದ್ದು ಅಲ್ಲಿಂದ ಪೂರ್ವಾಭಿಮುಖವಾಗಿ 19-00 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 6 ತಲುಪುತ್ತದೆ. 
ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
3-4 106° 7-0 
4-5 29° 3-0 
5-6 106° 9-0 

















ಪೂರ್ವ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ ಆಗ್ನೇಯಾಭಿಮುಖವಾಗಿ 5-00 ಸರಪಳಿ ಚಲಿಸಿ 
ಅ೦ಗಳಗೊಡಗಿ ಗ್ರಾಮದ ಗಡಿಯಲ್ಲಿ ಸ್ಥಾನ ಸಂಖ್ಯೆ 5 ಸೇರುತ್ತದೆ. 
ಅಳತೆ ತಪಶೀಲುಗಳು 








ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
6-7 1789 5-0 

















ದಕ್ಷಿಣ: ಪುನಃ ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ ಅಂಗಳಗೊಡಗಿ ಗ್ರಾಮ ಸಾಮಾನ್ಯ 
ಸೀಮಾಗಡಿಯಲ್ಲಿ 18-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 2 ಸೇರುತ್ತದೆ. 
ಅಳತೆ ತಪಶೀಲುಗಳು 











ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
೨ 286° 18-0 














ಪಶ್ಚಿಮ: ಪುನಃ ಅಲ್ಲಿಂದ ಉತ್ತರಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ 2-0 ಸರಪಳಿ ಚಲಿಸಿ 
ಸ್ಥಾನ ಸಂಖ್ಯೆ 3 ತಲುಪುತ್ತದೆ. 
ಅಳತೆ ತಪಶೀಲುಗಳು 


























ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
2-3 169 2-0 
ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - ಳರ ಸರಹದ್ದು ವಿವರಗಳು 
ಅ) ಉತ್ತರಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ.44 ಹಾಗೂ ಸ.ನಂ.45ರ ಉಳಿದ ಭಾಗ. 
ಆ) ಪೂರ್ವಕ್ಕೆ : ಮಂಡವಳ್ಳಿ ಗ್ರಾಮದ ಗಡಿ. 
ಇ) ದಕ್ಷಿಣಕ್ಕೆ : ಮೃಗವಧೆ ಮೀಸಲು ಅರಣ್ಯದ ಗಡಿ ಸ.ನಂ.41. 


ಈ) ಪಶ್ಚಿಮಕ್ಕೆ  : ಮುನ್ನೂರಹಳ್ಳಿ ಗ್ರಾಮ ಸ.ನಂ. 43, 44 ಗಡಿ. 


ಉತ್ತರ: ಮುನ್ನೂರಹಳ್ಳಿ ಗ್ರಾಮ ಸ.ನಂ.44ರ ಗಡಿಯಲ್ಲಿ ಸ್ಥಾನ ಸಂಖ್ಯೆ ಎನ್‌-1 ರಿಂದ ಈಶಾನ್ಯಭಿಮುಖವಾಗಿ 12-80 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ ಪಿ-1 ಸೇರುತ್ತದೆ. 


ಅಳತೆ ತಪಶೀಲುಗಳು 








ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
N1-P1 589 12-80 

















ಪೂರ್ವ: ಕ್ಯಾದಿಗೆರೆ ಗ್ರಾಮ, ಮ೦ಡವಳ್ಳಿ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ ಸ.ನಂ.45ರ ಈಶಾನ್ಯ ಮೂಲೆ 2 
ಗುಪ್ಪೆ ಬಾಂದಿನಲ್ಲಿ ಮಂಡವಳ್ಳಿ ಗ್ರಾಮದ ಸಾಮಾನ್ಯ ಗಡಿಯಲ್ಲಿ 4 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ ಪಿ-1 ಸ್ಥಿರವಾಗಿರುತ್ತದೆ. 
ಅಲ್ಲಿಂದ ಮಂಡವಳ್ಳಿ ಗ್ರಾಮದ ಹಾಗೂ ಮುನ್ನೂರ ಹಳ್ಳಿ ಗ್ರಾಮದ ಸ.ನಂ.45ರ ಸಾಮಾನ್ಯ ಗಡಿಯಲ್ಲಿ 
ಆಗ್ನೇಯಾಭಿಮುಖವಾಗಿ 11-75 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 7 ಸೇರುತ್ತದೆ. 


೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೪ಎ 





ಅಳತೆ ತಪಶೀಲುಗಳು 

ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ 

(ಕಲ್ಲುಕಂಬ) ಡಿಗಿಗಳಲ್ಲಿ 

Pl-7 125° 11-75 

ದಕ್ಷಿಣ: ಮುನ್ನೂರಹಳ್ಳಿ ಗ್ರಾಮ ಸ.ನಂ. 45, 41 ಮಂಡವಳ್ಳಿ ಗ್ರಾಮದ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 7 

ರಿಂದ ನೈರುತ್ಕಾಭಿಮುಖವಾಗಿ ಸ.ನಂ. 41, 45ರ ಸಾಮಾನ್ಯ ಗಡಿಯಲ್ಲಿ 29-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 19-1 
ಸೇರುತದೆ. 























ಅಳತೆ ತಪಶೀಲುಗಳು 

















ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
ಗ 2389 24-0 
8-9 286° 5-50 











ಪಶ್ಚಿಮ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.43ರ ಪೂರ್ವದ ಗಡಿಯಲ್ಲಿ ಈಶಾನ್ಯಾಭಿಮುಖವಾಗಿ 12-80 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ N1 ಸೇರುತ್ತದೆ. 
ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
(1-11 iby 2-50 
L1-M1 459 3-50 
M1-N1 25° 6-80 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಅಪಜೀ 173 ಎಫ್‌ಎಎಫ್‌2007, ಬೆಂಗಳೂರು, ದಿನಾಂಕ:24ನೇ ಡಿಸೆಂಬರ್‌ 2008 

ಕರ್ನಾಟಕ ಅರಣ್ಯ ಕಾಯ್ದೆ 1963 (1964ನೇ ಇಸವಿಯ ಕಾಯ್ದೆ 5 ಕಲಂ)ರ ಕಲಂ-17ರಲ್ಲಿ ಪ್ರದತ್ತವಾಗಿರುವ 

ಅಧಿಕಾರವನ್ನು ಚಲಾಯಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಎಫ್‌ಎಫ್‌ಡಿ 252 ಎಫ್‌ಎಎಫ್‌ 80, ದಿನಾಂಕ: 14-12-81ರ 
ಪ್ರಕಾರ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ಜಂಬರಘಟ್ಟ ಗ್ರಾಮದ 
ಜಮೀನುಗಳನ್ನು ಈ ಅಧಿಸೂಚನೆಯು ಗೆಜೆಟ್‌ನಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಅಧಿಸೂಚನೆಯ 
ಕೊನೆಯಲ್ಲಿ ನಮೂದಿಸಿರುವ ಹಕ್ಕುಗಳ ಉಪಯೋಕಕ್ಕೆ ಒಳಪಟ್ಟು “ಮೀಸಲು ಅರಣ್ಯ”ವೆಂದು ಸರ್ಕಾರವು ಈ ಮೂಲಕ 
ಘೋಷಿಸಿದೆ. 


ಪಿ.ಆರ್‌. 266 


ಅನುಸೂಚಿ 
1. ಗ್ರಾಮದ ಹೆಸರು ಜಂಬರಘಟ್ಟ 
2. ಸರ್ವೆ ನಂಬರ್‌ ಕ 97 
3. ವಿಸ್ತೀರ್ಣ 110ಎ-00ಗುಂ 
4. ಕ್ಷೇತ್ರದ ಹೆಸರು ಜಂಬರಘಟ್ಟ ಆರ್‌.ಎಫ್‌. 
(ಮೀಸಲು ಅರಣ್ಯ) 
ಗಡಿ ವಿವರಣೆ 
ಉತ್ತರ:- 
ಗಡಿ ರೇಖೆಯು ಸ್ಥಾನಸಂಖ್ಯೆ 8 ರಿಂದ ಪ್ರಾರಂಭವಾಗುತ್ತದೆ. ಅದು ಜೋಡಿನ ಕನಸಿನ ಕಟ್ಟಿ ಗಡಿಯ ಮೇಲೆ 
ಬಿ.ಆರ್‌.ಪಿ. ನಾಲೆಯ (ಭದ್ರಾ ಬಲದಂಡೆ ಯೋಜನೆ) ತಿರುಗುವಲ್ಲಿ ಬಲಭಾಗದಲ್ಲಿದೆ. ನಂತರ ರೇಖೆಯು 


ಪೂರ್ವಾಭಿಮುಖವಾಗಿ ಸ್ಥಾನಸಂಖ್ಯೆ 8 ರಿಂದ 9ಕ್ಕೆ ಮತ್ತು ಆಗ್ನೇಯ ದಿಕ್ಕಿನ ಕಡೆಗೆ ಸ್ಥಾನಸಂಖ್ಯೆ 9 ರಿಂದ 10ಕ್ಕೆ 105 ಸರಪಳಿ 
ದೂರದಲ್ಲಿ ಚಲಿಸುತ್ತದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ 


೩೧೫ 





ಸ್ಥಾನ ಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಆರುವ ಬೇರಿಂಗ್‌ ಮತ್ತು ದೂರ ಕೆಳಗಿನಂತಿರುತ್ತದೆ. 























ಸ್ಥಾನ ಸಂಖ್ಯೆಯಿಂದ ಸ್ಥಾನಸ೦ಖ್ಯೆಗೆ ಬೇರಿಂಗ್‌(ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) 
8 9 39-00 41-00 
9 10 104-00 64-00 








ಹೂರ್ವ:- 


ರೇಖೆಯು ಸ್ಥಾನ ಸಂಖ್ಯೆ 10 ರಿಂದ ಹುಲತಿಹಾಳು ಗಡಿಯ ಮೇಲೆ ದಕ್ಷಿಣದ ಕಡೆಗೆ ಸಾಗಿ ಮತ್ತು ಅದರ ಸ್ಥಾನ 

ಸಂಖ್ಯೆ 11 ರಿಂದ 12ಕ್ಕೆ ಆಗ್ನೇಯ ದಿಕ್ಕಿನ ಕಡೆಗೆ ಮತ್ತು ಸ್ಥಾನಸಂಖ್ಯೆ 1 ಮತ್ತು ಅದು ವಿಠಲಾಪುರ, ಹುಲತಿಹಾಳು ಮತ್ತು 
ಜ೦ಬರಗಟ್ಟ ಗ್ರಾಮ ಗಡಿಗಳು ಸಂಧಿಸಲಿರುವ ಕೂಡುಬಾಂದನ್ನು ಮುಟ್ಟುತ್ತದೆ. 
ಸ್ಥಾನ ಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಇರುವ ಬೇರಿಂಗ್‌ ಮತ್ತು ದೂರ ಕೆಳಗಿನಂತಿರುತ್ತದೆ. 


























ಸ್ಥಾನ ಸಂಖ್ಯೆಯಿಂದ ಸ್ಥಾನಸ೦ಖ್ಯೆಗೆ ಬೇರಿಂಗ್‌(ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) 
10 1] 162-00 27-00 
1] 12 144-00 28-00 
12 1 138-00 46-00 








ದಕಿಣ:- 
ಯೈ 


ರೇಖೆಯು ಸ್ಥಾನ ಸಂಖ್ಯೆ 1 ರಿಂದ ವಿಠಲಾಪುರ ಗ್ರಾಮದ ಗಡಿಯ ಮೇಲೆ ನೈರುತ್ಯ ದಿಕ್ಕಿನ ಕಡೆಗೆ ಸಾಗಿ ಮತ್ತು ಅದು 


ಸ್ಥಾನ ಸಂಖ್ಯೆ 2ಕ್ಕೆ 37-00 ಸರಪಳಿ ದೂರ ಚಲಿಸುತ್ತದೆ. 


ಸ್ಥಾನ ಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಆರುವ ಬೇರಿಂಗ್‌ ಮತ್ತು ದೂರ ಕೆಳಗಿನಂತಿರುತ್ತದೆ. 





ಬೇರಿಂಗ್‌(ಡಿಗಿಗಳಲ್ಲಿ) 


ದೂರ (ಸರಪಳಿಗಳಲ್ಲಿ) 





ಸ್ಥಾನ ಸಂಖ್ಯೆಯಿಂದ 
1 








ಸ್ಥಾನಸ೦ಖ್ಯೆಗೆ 
2 





253-00 





37-00 








ಪಶಿಮ:- 
ಚ 


ಮುಂದೆ ರೇಖೆಯು ಸ್ಥಾನಸಂಖ್ಯೆ 2 ರಿಂದ 3ಕ್ಕೆ ಉತ್ತರ ಮತ್ತು ವಾಯುವ್ಯ ದಿಕ್ಕುಗಳ ನಡುವೆ ಸರ್ವೆ ನಂಬರು 


97ರಲ್ಲಿ ಸ್ಥಾನಸಂಖ್ಯೆ 3ನ್ನು ಸೇರುತ್ತದೆ. ನಂತರ ರೇಖೆಯು ಸ್ಥಾನ ಸಂಖ್ಯೆ 3 ರಿಂದ 4ಕ್ಕೆ ಮತ್ತು 5ಕ್ಕೆ ಹಾದು ವಾಯುವ್ಯ ದಿಕ್ಕಿನ 
ಕಡೆಗೆ ಸ್ಥಾನ ಸಂಖ್ಯೆ 5 ರಿಂದ 6ಕ್ಕೆ ಪಶ್ಚಿಮಾಭಿಮುಖವಾಗಿ ಸ್ಥಾನಸಂಖ್ಯೆ 6 ರಿಂದ 7ಕ್ಕೆ ಸರ್ವೆ ನಂಬರು 97, 99, 98 ಮತ್ತು 
96ರ ಗಡಿಯ ಮೇಲೆ ಸಾಗುತ್ತದೆ. ನಂತರ ರೇಖೆಯು ಸ್ಥಾನಸಂಖ್ಯೆ 7 ರಿಂದ 8ಕ್ಕೆ ವಾಯುವ್ಯ ಮತ್ತು ಪಶ್ಚಿಮ ದಿಕ್ಕುಗಳ ನಡುವೆ 
ಸರ್ವೆ ನಂಬರು 97ರಲ್ಲಿ ಚಲಿಸುತ್ತದೆ. 

ಸ್ಥಾನ ಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಆರುವ ಬೇರಿಂಗ್‌ ಮತ್ತು ದೂರ ಕೆಳಗಿನಂತಿರುತ್ತದೆ. 









































ಸ್ಥಾನ ಸಂಖ್ಯೆಯಿಂದ ಸ್ವಾನಸಂಖ್ಯೆಗೆ ಬೇರಿಂಗ್‌(ಡಿಗಿಗಳಲ್ಲಿ) ದೂರ (ಸರಪಳಿಗಳಲ್ಲಿ) 
2 3 328-00 23-50 
3 4 336-00 16-00 
4 5 336-00 27-00 
5 6 208-00 35-00 
6 7 263-00 12-50 
7 8 304-00 62-75 
ದಾರಿಯ ಹಕ್ಕುಗಳು 


ಆಗೆ ಜಪ 
ಇತರೆ ಸವಲತ್ತುಗಳು : 
1). ಉಚಿತವಾಗಿ ಗ್ರಾಮಸ್ಥರು ತಮ್ಮ ಜಾನುವಾರುಗಳಿಗೆ ಹುಲ್ಲು ಮೇಯಿಸಬಹುದಾಗಿದೆ. 
2) ಉಚಿತವಾಗಿ ಗ್ರಾಮಸ್ಥರು ಹಸಿರು ಎಲೆ ಗೊಬ್ಬರವನ್ನು ನಂಬಿಕೆ ಅರ್ಹ ಉದ್ದೇಶಕ್ಕಾಗಿ ಆಯ್ದುಕೊಳ್ಳಬಹುದಾಗಿದೆ. 
3) ಉಚಿತವಾಗಿ ಗ್ರಾಮಸ್ಥರು ಒಣ ಉರುವಲು ಸೌದೆಗಳನ್ನು ನಂಬಿಕೆ ಅರ್ಹ ಉದ್ದೇಶಕ್ಕಾಗಿ ಆಯ್ದುಕೊಳ್ಳಬಹುದಾಗಿದೆ. 
4) ಉಚಿತವಾಗಿ ಗ್ರಾಮಸ್ಥರು ಮುಳೀ ಹುಲ್ಲನ್ನು ನಂಬಿಕೆ ಅರ್ಹ ಉದ್ದೇಶಕ್ಕಾಗಿ ಆಯ್ದುಕೊಳ್ಳಬಹುದಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಇಲಾಖೆ 


ಪಿ.ಆರ್‌. 265 


೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೪ಎ 





FOREST, ENVIRONMENT & ECOLOGY SECRETARIAT 
NOTIFICATION FEE. 258 FNG 08, Bangalore, dated 09 March 09. 

Whereas the draft of the Karnataka Forest Department Services( Recruitment) ( Amendment) 
Rules, 2008 was published as required by sub-section (2) section 3 of the Karnataka State Civil Services 
Act, 1978 (Karnataka Act 14 of 1990) in Notification NO. FEE 258 FEG 2008, dated 3 October, 2008, in 
part IV-A of the Karnataka Gazette Extra ordinary dated 20" October, 2008 inviting objections and 
suggestions from all persons likely to be affected thereby, within fifteen days from the date of its 
publication in the Official Gazette. 

And whereas the said Gazette was made available to the public on 20" October, 2008. 

And whereas no objections and suggestions have been received by the State Government. 

Now, therefore, in exercise of the powers conferred by sub-section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990), the Government of 
Karnataka hereby makes the following rules, namely : - 

RULES 

1. Title and commencement : - (1) These rules may be called the Karnataka Forest Department 
Services ( Recruitment ) ( Amendment) Rules, 2008. 

(2) They shall come into force from the date of their publication in the official Gazette. 

2. Amendment of schedule -ll :- In schedule-ll to the Karnataka Forest Department Services 
(Recruitment) Rules, 2003, under the heading ‘Elephant Establishment’, for category of post of Elephant 
Kawadies at Serial number 39 and entries relating thereto, the following shall be substituted, namely : - 


(1) (2) (3) (4) 








39 Elephant By direct recruitment: (1) Must be able to speak and 
Kawadies “Direct recruitment shall be done by understand Kannada language. 

the Conservator of Forest concerned. (2) Must have experience in handling 
The Conservator of Forests Elephants. 
(hereinafter referred to as the (3) Notwithstanding anything 
Recruiting Authority) shall after taking contained in rue 6 of the 
into consideration the number of Karnataka Civil Services (General 
vacancies in his jurisdictional circle Recruitment) Rules, 1977, 
notify the vacancies division wise to candidates must have attained the 
be filled and invite applications from age of eighteen years on the last 
the persons who reside in the notified date of receipt of application and 
forest areas of the State who must not have attained the age of, 


possess the required qualifications - 
through wide publicity in more than (i) Forty years in the case of persons 


one widely circulated regional belonging to the Scheduled Castes 
newspaper one of which shall be in or Scheduled Tribes or Category-l 
Kannada. The Recruiting Authority of other Backward classes: 

shall scrutinise the applications and (ii) In the case of a candidate who is 
the eligible candidates shall be asked and ex-servicemen discharged 
to appear before a Selection from the service by reason of 
Committee consisting of the Deputy demobilization, retrenchment or 
Conservator of Forests, concerned retirement, the age limit shall be 
one Assistant Conservator of Forest relaxed by three years plus the 
nominated by the conservator of number of years of service 
Forest and one Range Forest Officer rendered by him in the Armed 

















nominated by the conservator of Forces of the Union: and 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೩೧೭ 








Forest The Selection Committee (iii) for all other categories, the age 


shall after following such procedure limit shall be as specified in the 
as may be determined in this behalf Karnataka Civil Services (General 
to assess the suitability of the Recruitment) Rules, 1977, in force 
candidates as regards their and as amended from time to time. 


competence in handling 1೧6 
Elephants and their ability to speak 
and understand Kannada by 
awarding marks for each treat out of 
maximum of hundred marks and 
prepare based on the merit of the 
candidates Select list of Candidates 
and the classification of vacancies for 
purposes of reservation based on the 
recommendation of the selection 
committee, the Recruiting Authority 
shall publish the list of selected 
candidates in the Official Gazette and 
send the selection list to the 
Appointing Authorities for 
appointment. The Candidates whose 
names are included in the select List 
may be appointed by the Appointing 
Authorities concerned after satisfying 
themselves that the candidates are 
suitable in all respects for 
appointment. 




















By Order and in the name of the Governor of Karnataka. 
GOPAL 
P.R. 254 Under Secretary to Government 
Forest, Environment & Ecology Department. 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 4 ಸಮನ್ವಯ 2009, ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌ 2009. 

1) ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಡಾ :: ವಿಶಾಲ್‌.ಆರ್‌. ಭಾ.ಆ.ಸೇ. ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಇವರನ್ನು ಈಗಾಗಲೇ 
ಇರುವ ಅಧಿಕಾರಿ ನಿರ್ದೇಶಕರುಗಳ ಜೊತೆಗೆ ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತ, ಬೆ೦ಗಳೂರು ಇದರ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಲಾಗಿದೆ. 

2) ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಎ.ಎನ್‌. ಶ್ರೀಧರ, ಸರ್ಕಾರದ ಜಂಟಿ ಕಾರ್ಯದರ್ಶಿ (ಆಡಳಿತ & ಸಮನ್ವಯ), ಆರ್ಥಿಕ ಇಲಾಖೆ ಇವರನ್ನು 
(ಶ್ರೀ ಎ. ಮುನಿಯಲ್ಲಪ್ಪ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಇವರ ಜಾಗದಲ್ಲಿ) ಈಗಾಗಲೇ ಇರುವ 
ಅಧಿಕಾರಿ ನಿರ್ದೇಶಕರುಗಳ ಜೊತೆಗೆ ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇದರ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಲಾಗಿದೆ. 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೪ಎ 





3) ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಕೆ. ಶಿವರಾಂ, ವಿಶೇಷಾಧಿಕಾರಿ (ಜೆಡ್‌.ಪಿ) & ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ 
ಇಲಾಖೆ ಇವರನ್ನು (ಡಾ :: ವಿಶಾಲ್‌.ಆರ್‌. ಭಾ.ಆ.ಸೇ. ಇವರ ಜಾಗದಲ್ಲಿ) ಈಗಾಗಲೇ ಇರುವ ಅಧಿಕಾರಿ ನಿರ್ದೇಶಕರುಗಳ 
ಜೊತೆಗೆ ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 

4) ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 72 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈಗಾಗಲೇ ಇರುವ ಅಧಿಕಾರಿ ನಿರ್ದೇಶಕರುಗಳ ಜೊತೆಗೆ ಶ್ರೀ ಸಿ. ಶಾಮರಾವ್‌, ಸರ್ಕಾರದ ಅಧೀನ 
ಕಾರ್ಯದರ್ಶಿ (ಎಫ್‌ಆರ್‌೩ಬಿಸಿಸಿ), ಆರ್ಥಿಕ ಇಲಾಖೆ ಇವರನ್ನು ಈಗಾಗಲೇ ಇರುವ ಅಧಿಕಾರಿ ನಿರ್ದೇಶಕರುಗಳ ಜೊತೆಗೆ 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 

5) ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ 
ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ಎಂ.ಎ. ಹುಸೇನ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ ಇವರನ್ನು (ಶ್ರೀಮತಿ ಆರ್‌.ಎಸ್‌. 
ಸುಜಾತಾ, ಸರ್ಕಾರದ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ ಇವರ ಜಾಗದಲ್ಲಿ) ಈಗಾಗಲೇ ಇರುವ ಅಧಿಕಾರಿ 
ನಿರ್ದೇಶಕರುಗಳ ಜೊತೆಗೆ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರನ್ನಾಗಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 

6) ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಎ.ಕೆ. ಮೊನ್ನಪ್ಪ ಭಾ.ಆ.ಸೇ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ ಇವರು 
ವರ್ಗಾವಣೆ ಹೊಂದಿರುವುದರಿಂದ ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಅಧಿಸೂಚನೆ ಸಂಖ್ಯೆ : ಇಎನ್‌ 38 ಸಮನ್ವಯ 2008 (1) ದಿನಾಂಕ : 
24.9.2008 ರಲ್ಲಿ ನೇಮಕ ಮಾಡಿದ್ದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು ಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಪಿ.ಆರ್‌. 236 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ನಂ.ಸಾರಿಇ 266 ಸಾಇಪ 2008, ಬೆಂಗಳೂರು,ದಿನಾಂಕ: 13ನೇ ಫೆಬ್ರವರಿ 2009. 

ಮೋಟಾರು ವಾಹನ ಅಧಿನಿಯಮ 1988 ರ ಕಲಂ 110(3)(ಬಿ) ರ ಅಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಮೆ: 55 ೦೦೧7008195 td, ಇವರಿಗೆ 45 ಮೀಟರ್‌ ಉದ್ದದ ರೋಟಾರ್‌ ಬ್ಹೇಡ್ಸ್‌ಗಳನ್ನು ಉಡುಪಿ 
ಎಸ್‌.ಇ.ಜಡ್‌ ಯುನಿಟ್‌ನಿಂದ ನವಮಂಗಳೂರು ಬಂದರಿಗೆ ಸಾಗಿಸಲು ಕೇಂದ್ರ ಮೋಟಾರು ವಾಹನ ನಿಯಮಾವಳಿ 1989 ರ 
ನಿಯಮ 93 ರ ಅವಕಾಶದಡಿ ಈ ಕೆಳಕಂಡ ನಿಬಂಧನೆಗೊಳಪಟ್ಟು ವಿನಾಯಿತಿ ನೀಡಲಾಗಿದೆ. 

(1)Such motor vehicle or class of description of motor vehicle shall- 

a. Observe such load restriction on various roads stipulated by the Public Works 
Department / Local Authorities shall be observed. 

b. Permission from the Public Works Department / Local authorities / Police Department 
shall be obtained every time the vehicle is put on the road where restrictions have 
been specified each of such movement will be closely monitored by the road 
authorities concerned 

c. The loaded vehicles shall not be allowed to pass over the bridges where any load 
restrictions below the gross weight of the trailers have been prescribed by the local 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ೩೧೯ 





authorities and the owners will have to make their own arrangements to cross the 
rivers / nalla as directed by the Public Works Department. 

d. where prohibited under Clause (c) to travel over the structure referred to in that clause, 
the owner or transporter shall at his cost make arrangements to cross the river in 
accordance with the directions given by the authority specified by the State 
Government in this behalf: 

ಆ. The owners of the vehicle shall before moving the vehicle, give advance intimation to 
the authorities mentioned at clauses (a) and (b) above and seek prior permission 
regarding the movement of the vehicle, keeping in view of the local conditions of 
roads, bridges, culvert to volume of movement of vehicular traffic etc., 

f. equip with necessary warning signals, such as flags in the day time, red light and 

reflectors in the night so as to indicate the extreme positions of the vehicle clearly; 

0. move without any hindrance to the normal flow of traffic; 

h. not exceed the speed limit of 16 kms. per hour. 

(2) Where any damage is caused to the roads or road structure directly or indirectly due to the 
movement of such vehicles, the operator of the vehicle or the transporter shall be liable to 
pay such amount to the State Government as may be assessed by the Public Works 
Department / Local authorities in this behalf. 

(3) The State Government shall not be liable for any damage that may be caused to such vehicles 

or their contents through their transits; 

(4) Any grant of exemption under these rules shall be without prejudice to the right of the 
authorities specified as above in this behalf by the State Govt. to regulate or stop the 
movement of such vehicles having regard to the safety of roads, bridges, structures and other 
road users. 

(5) The State Govt. may, in consultation with the operator of the vehicle or the owner conduct 
route survey to assess the fitness of the roads for movement of such vehicles, feasibility of 
negotiating the curves more particularly in built-up areas, sufficiency of road width, adequacy 
of vertical clearance and any deficiencies identified in the assessment shall be rectified by 
operators or owners of the vehicles. 

(6) Exemption granted under these rules shall be applicable only for operating such vehicles on 
roads lying within the jurisdiction of the Public Works Department of the respective State 
Department and operators of the vehicles or their owners thereof shall make their own 
arrangements to obtain the approval of the Departments of local body /authorities for plying 
on the roads lying within their jurisdiction. 

(7) It shall be the responsibility of the vehicle owner or the transporter to arrange for a pilot escort 

during the period of the movement of the vehicle. 

(8) The above said M/s SE Composites Ltd, shall give an undertaking in writing that it shall be 
their responsibility to pay tax / fine if any. 

(9) Such fee as may be prescribed by Government hereinafter for the over dimensional cargo in 
accordance with the terms and conditions by the Government in keeping with its policy laid 
down in this behalf shall be payable by the company. 

(10) The vehicles shall be plied on State Highways and National Highways and not on smaller 
category roads. 

(11) In the event of any changes in or addition to the vehicles listed in to the attached schedule, 
the company shall give prior intimation thereof. 


೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೯, ೨೦೦೯ ಭಾಗ - ೪ಎ 





(12) The above said companies shall obtain prior permission from PWDI/local authorities 
concerned /Police Department to protect the safety and security of the public during the 
movement of the vehicles carrying windmill materials. 

ಈ ವಿನಾಯಿತಿಯು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ 
ಅಥವಾ ರಫ್ತು ರಹದಾರಿಯ ಅವಧಿಯವರೆಗೆ ಇದರಲ್ಲಿ ಯಾವುದು ಮುಂಚಿತವೋ ಅಲ್ಲಿಯವರೆಗೆ ಮಾತ್ರ ಸಿಂದುತ್ವ 
ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 124 ಎಂ.ಆರ್‌. ಚಂದ್ರಶೇಖರಾರಾಧ್ಯ 
ಪೀಠಾಧಿಕಾರಿ, ಸಾರಿಗೆ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 8 ಪ್ರವಾನಿ 2009, ಬೆಂಗಳೂರು ದಿನಾಂಕ: 19ನೇ ಫೆಬ್ರವರಿ, 2009 

ಶ್ರೀ ಕೆ. ಜೋತಿರಾಮಲಿಂಗಂ, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ, 

ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ 


p) 
ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 


ನಿರ್ದೇಶನ ಮಾಡಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌. 165 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(0-10), ಬೆಂಗಳೂರು ದಿನಾಂಕ: 24ನೇ ಫೆಬ್ರವರಿ, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(10) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯಲ್ಲಾಪುರ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. 
1. ಶ್ರೀ. ಸಂತೋಷ ಎಸ್‌. ಪಾಟಣಕರ್‌, ಶಾರದಾಗಲ್ಲಿ, ಯಲ್ಲಾಪುರ, ಉತ್ತರಕನ್ನಡ 
2. ಕು. ಸುರೇಖ ರಾಮಚಂದ್ರ ಶೆಟ್ಟಿ, ನಾರಾಯಣಪುರ, ಯಲ್ಲಾಪುರ, ಉತ್ತರಕನ್ನಡ 
3. ಶ್ರೀ ರಾಜೇಶ ಸುರೇಶ ಭಟ್ಟ, ಮಹಿಳಾ ಮಂಡಳ ರಸ್ತೆ ಯಲ್ಲಾಪುರ, ಉತ್ತರ ಕನ್ನಡ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 191 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
REVENUE SECRETARIAT 
NOTIFICATION No: RD 20 MUNOMU 2009, Bangalore, dated: 11" February , 2009. 
In exercise of the powers conferred by clause (f) of Sec. 58 of Transfer of Property Act, 1882 
(Central Act 4 of 1882) and in addition to the existing Notification No. LAW 102 LAG 97, 
dated:20.10.1997 in this behalf the Government of Karnataka hereby specifies all the Head Quarters of 
the Village Panchayaths as notified by Rural Development and Pachayath Raj Department, for the 


purpose of the said clause. 
By order and in the name of the Governor of Karnataka 
T.K. RAMACHANDRA 
P.R. 166 Under Secretary to Government 
Revenue Department (Stamps and Registration) 


